ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ; 360(437) 


2) ಸದಸ್ಯರ ಹೆಸರು : ಶ್ರೀ ಬಿ.ಕೆ. ಹರಿಪ್ರಸಾದ್‌ (ಮಾನ್ಯ ವಿಧಾನಸಭೆಯಿಂದ 
": ಚುನಾಯಿತರಾದವರು) 
3) ಉತ್ತರಿಸುವ ದಿನಾಂಕ್ಕೆ .. :: :೦41೦2120೫ 


4) ಉತ್ತರಿಸುವ ಸಚಿವರ ಹೆಸರು . ಮಾನ್ಯ ಮುಖ್ಯ ಮಂತ್ರಿಗಳು 


3 


K 


ಪ್ರಶ್ನ 


ಉತ್ತರ ' 


ಅ) |ಕೆ.ಜಿ.ಐ.ಡಿ.ಯಲ್ಲಿರುವ ನೌಕರರ ಅತೀ ಮುಖ್ಯ 


ದಾಖಲೆಗಳನ್ನು . ಡಿಜಿಟಲೀಕರಣಗೊಳಿಸಲು 
ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು; ' 


ಸರ್ಕಾರದ . ಆದೇಶ ಸಂಖ್ಯೆ: ಆಇ 74 ಕವಿಇ 207, 
ದಿನಾಂಕ:22/10/2019ರಂತೆ ಕರ್ನಾಟಕ ಸರ್ಕಾರಿ ವಿಮಾ 
ಇಲಾಖೆಯ ಸಂಪೂರ್ಣ ಗಣಕೀಕರಣಕ್ಕೆ ಸಂಬಂಧಿಸಿದಂತೆ, 
ಸಮಗ್ರ ಯೋಜನೆಗೆ ವಿಮಾ ಪಾಲಿಸಿ, ಸಾಲ ಮತ್ತು 
ದಾಖಲಾತಿಗಳ ಡಿಜಿಟಲೈಸೇಷನ್‌ ಕಾಮಗಾರಿಯನ್ನು ಸೆಂಟರ್‌ 
ಫಾರ್‌ ಸ್ಮಾರ್ಟ್‌ ಗೌವರ್ನೆನ್ಸ್‌ (ಸಿ.ಎಸ್‌.ಜಿ)ರವರಿಗೆ 
ನೀಡಲಾಗಿರುತ್ತದೆ. `ಪ್ರಥಮ ಹಂತವಾಗಿ ಜನ್ಮ ದಿನಾಂಕ: 
೦1/೦1/1965ಕ್ಕಿಂತ ಮೇಲ್ಪಟ್ಟ ಅಂದಾಜು 4.7 ಲಕ್ಷ 'ವಿಮಾದಾರರ 
13.00 ಲಕ್ಷ ವಿಮಾ ಪಾಲಿಸಿಗಳ ಡಾಟಾ ಎಂಟ್ರಿ ಕಾರ್ಯವು 
ಮುಕ್ಷಾಯಗೊಂಡಿರುತ್ತದೆ. ಎರಡನೇ ಹಂತದಲ್ಲಿ 1990-91ರಿಂದ 
ಇಲ್ಲಿಯವರೆಗಿನ ವಿಮಾದಾರರ ಪ್ರೀಮಿಯಂ ಮತ್ತು ಸಾಲದ 
ಕಂತುಗಳ ಡಾಟಾ ಎಂಟ್ರಿ ಕಾರ್ಯ ಪ್ರಗತಿಯಲ್ಲಿದೆ. 


ಸರ್ಕಾರಿ ನೌಕರರ ನಿಯತಕಾಲಿಕ ಅವಧಿ 
ಮುಕ್ತಾಯದ ಕ್ಲೇಮುಗಳನ್ನು ಇತ್ಯರ್ಥಪಡಿಸುವಲ್ಲಿ 
ಮತ್ತು ಸಾಲ ನೀಡಿಕೆಯಲ್ಲಿ 
ವಿಳಂಬವಾಗುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ; () 


ಸರ್ಕಾರಿ ನೌಕರರ ಅವಧಿ ಮುಕ್ತಾಯದ ಕೇಮಗಳ1 ಸರ್ಕಾರಿ ನಾತರರ' ನಿಯತ ಇವಿ ಮಾಡದ 
ಇತ್ಯರ್ಥಪಡಿಸುವಿಕೆ ಮತ್ತು ಸಾಲ -ನೀಡಿಕೆಯನ್ನು | ಕ್ಲೇಮುಗಳು 'ಅಸೆಗತ್ಯ: 'ವಿಳಂಬವಿಲ್ಲದೇ ಡಿಸೆಂಬರ್‌, 2020ರ 
| ತ್ವರಿತಗೊಳಿಸಲು ಸರ್ಕಾರ ತೆಗೆದುಕೊಂಡ | ಮಾಹೆಯಲ್ಲಿ ಶೇ.77 ಹಾಗೂ ಸಾಲ ನೀಡಿಕೆ ಪ್ರಕರಣಗಳು 
ಕ್ರಮವೇನು? | ಶೇಂಂರಷ್ಟು ವಿಲೇವಾರಿಯಾಗಿರುತ್ತವೆ. 


: ಸಂಖ್ಯೆ: ಆಇ ॥ ಕವಿಇ 2021 oo 
(ಬಿ.ಎಸ್‌. ಯಡಿಥೊೊರಪು) 
ಮುಖ್ಯ ಮಂತ್ರಿ. 


